ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ' 
ಮಾನ್ಯ ಸದಸ್ಯರ ಹೆಸರು 

: ವಿಷಯ 
ಉತ್ತರಿಸುವ ದಿನಾಂಕ 


'ಉತ್ತರಿಸುವ ಸಚವರು ಹ 


116 4 
ಡಾ. ತೇಜಸ್ವಿನಿ ಗೌಡ(ವಿಧಾನಸಭೌಯಿಂದ ಚುನಾಯಿತರಾದವರು) 
ಗ್ರಾಮೀಣ ಭಾಗದಲ್ಲಿ ಪ್ರವಾಸೀ ತಾಣಗಳ ಅಭಿವೃದ್ಧಿ ' ಕುರಿತು. 
15. ಲ i) 


ಗಮನಕ್ಕೆ ಬಂದಿದೆಯೇ; 


ಕ f ಪ್ರಶ್ನೆ ಉತ್ತರ 
ಅ) | ಕರ್ನಾಟಿಕ ರಾಜ್ಯದ ಪ್ರವಾಸೀ R 4 
ಜಲು ಹಾಗೂ ಪ್ರವಾಸೋದ್ಯಮ ವಲಯದಲ್ಲಿ ನೇರ ಮತ್ತು ಪರೋಕ್ಸ 
ಪ್ರವಾಸೋದ್ಯಮ "ಇಲಾಖೆಗೆ | a ವರ್ಲ್ಡ್‌ ಟ್ರಾವೆಲ್‌ ಅಂಡ ಟೂರಿಸಂ 
| ಬರುತ್ತಿರುವ ಆದಾಯವೆಷ್ಟು; . ಕೌನ್ಸಿಲ್‌ ವರದಿಯ ಪ್ರಕಾರ ದೇಶದ ಜಿ.ಡಿ.ಪಿ.ಗೆ 
| ಪ್ರವಾಸೋದ್ಯಮ ವಲಯದಿಂದ ಶೇ9.3ರಷ್ಯು ಕೊಡುಗೆ 
| ಇರುತ್ತದೆ. 
| ಪ್ರವಾಸೋದ್ಯಮ. ಇಲಾಖೆಯ ಅಧೀನದಲ್ಲಿ ಬರುವ 
ನಿಗಮ/ಸಂಸ್ಕೆ/ಪ್ರಾಧಿಕಾರದ, ವಹಿವಾಟು ಕೆಳಕಂಡಂತಿದೆ: 
1. ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ 
ನಿಗಮ - ರೂ.70.83 ಕೋಟಿಗಳು. 
|| 2. ಅರಣ್ಯ 'ವಸತಿ ಮತ್ತು ವಿಹಾರಧಾಮಗಳ 
| | ಸಂಸ್ಥೆ-ರೂ.62.44ಕೋಟಿಗಳು 
| 3. ಕರ್ನಾಟಿಕ ವಸ್ತುಪ್ರದರ್ಶನ ಪ್ರಾಧಿಕಾರ- 
k ರೂ.10.18ಕೋಟಿಗಳು 
'ಪ್ರವಾಸಿಗರ ಭೇಟಿಯಿಂದಾಗಿ ರಾಜ್ಯಕ್ಕೆ/ರಾಷ್ಟ್ರಕ್ಕೆ i 
| j ಅತ್ಯಮೂಲ್ಯವಾದ ವಿದೇಶಿ ವಿನಿಮಯವನ್ನು ಗಳೆಸಲು 
| ಸಾಧ್ಯವಾಗುತ್ತದೆ. g 
ಆ) ಗಾವ ಭಾಗದ ಸುಂದರ ಗಿರಿ- 
ಶಿಖರಗಳಾದ ಸಾವವದುರ್ಗ; 
| ನಂದಿಗಿರಿ; ಚೆನ್ನಗಿರಿ; ಸ್ಕಂದಗಿರಿ; 
| i ಬ್ರಹ್ಮಗಿರಿ; ವರ್ಧನಗಿರಿ ಎಂಬ 
| ' ಪಂಚಗಿರಿಗಭು ರಾಜಧಾನಿಗೆ ಹೌದು 
; ಕೇವಲ 50 ಕಿ.ಮೀ ದೂರದಲ್ಲಿದ್ದು 
| ಅಪಾರ " ಪ್ರವಾಸಿಗಳನ್ನು 
| ಸೆಳೆಯುತ್ತಿರುವುದು ಸರ್ಕಾರದ 


ಇ) 


1 ಅಗತ್ಯ 


ಇಂತಹ ತಾಡಗಳಕ್ಲ ಪ್ರವಾಸಿಗನ 


ಅಗತ್ಯ .- ಮೂಲಭೂತ 

ಸೌಕರ್ಯಗಳಾದ ಸರ್ಕಾರಿ 

"ತಂಗುದಾಣ, ಹೋಟೆಲ್‌, ಚಿಕಿತ್ಸಾ 

ಕೇಂದ್ರಗಳನ್ನು 

|ಒದಗಿಸಲಾಗಿದೆಯೇ್ನ . ಇದಕ್ಕಾಗಿ | 
ಹ ಹಣ 

ಕಾಯ್ದಿರಿಸಲಾಗಿದೆಯೇ;"' 


ಚಿಕ್ಕಬಳ್ಳಾಪುರ ತಾಲ್ಲೂಕಿನ: ಪಂಚಗಿರಿಗಳ ಸಾಲಿನಲ್ಲಿ 


| ನಂದಿಗಿರಿ, :- ಚನ್ನಗಿರಿ, .,-.ಸ್ಯಂದಗಿರಿ, ಬ್ರಹ್ಮಗಿರಿ, 
ಹೇಮಗಿರಿ(ವರ್ಧನಗಿರಿ) . ಗುರುತಿಸಿಕೊಂಡಿವೆ. 
1 ಸಂದಿಗಿರಿ: -  ನಂದಿಗಿರಿಧಾಮವು ತೋಟಗಾರಿಕೆ 
ಇಲಾಖೆಯ - ವ್ಯಾಪ್ತಿಯಲ್ಲಿ ಬರುತ್ತದೆ. ಸದರಿ 
ಪ್ರದೇಶದಲ್ಲಿ - ಪ್ರವಾಸಿದಠ.. ಅನುಕೂಲಕ್ಕಾಗಿ ಪ್ರಸ್ತುತ 
oa ೧ - ಡಾ 
ಇರುವ. , ಮೂಲಭೂತ ಸೌಕರ್ಯಗಳ ವಿವರ 
ಕೆಳಗಿನಂತಿದೆ. 
ನಿರ್ವಹಣೆ 
ಸೌಲಭ್ಯಗಳ ' ಸಂಖ್ಯೆ ಮಾಡುತ್ತಿರುವವರ 
ವಿವರ kd 
. : ವಿವರ 
ಶೌಜಾಲಯ | 3-ಕಾಂಪ್ಲೆಕ್ಸ್‌ ತೋಟಿಗಾರಿಕೆ ಇಲಾಖೆ 
ಹೋಟಿಲ್‌ 1- ಸರ್ಕಾರಿ _ 
1- ಖಾಸಗಿ. - 
|| ತಂಗುದಾಣ | ಗಾಂಧಿನಿಲಯ | 4- j | 
| ' ಡಿ.ಪಿ.ಎ.ಆರ್‌ \ ಡಿ.ಪಿ.ಎ.ಆರ್‌ | 
| 12- ಕೆ.ಎಸ್‌.ಟಿ.ಡಿ.ಸಿ | ಕೆ.ಎಸ್‌ಟಿಡಿಸಿ. | 
| ಒಟ್ಟು 16 ಕೊಠಡಿಗಳು 
ಸೆಹರು ನಿಲಯ 
4- ವಿ.ಐ.ಪಿ, . 
14- ಡಿಲೆಕ್ಸ್‌, : ° ತೋಟಿಗಾರಿಕೆ ಇಲಾಖೆ 
'} 6- ಕಾಟೇಜ್‌ಗಳು - | 
} | ಒಟ್ಟು 24 ಕೊಠಡಿಗಳು) j 
| } ಷ್‌ H 
[| ಲೋಕೋಪಯೋಗಿ ' | ಲೋಕೋಪಯೋಗಿ 
[8 | ಇಲಾಖೆಯ ; K 
[| ; ; ಇಲಾಖೆ 
|| ' 4-ಕೊಠಡಿಗಳು | 
i ಬೆಸ್ಕಾಂ | - ಬೆಸ್ಕಾಂ 
| | 4- ಕೊಠಡಿಗಳು } 1 
; "ಒಟ್ಟು 48 ಕೊಠಡಿಗಳು | 
| ಚಿಕಿತ್ಸಾ. ಕಾರ್ಯ ನಿರ್ವಹಿಸುತ್ತಿಲ್ಲ | 
; ಕೇಂದ್ರ | 
ಕುಡಿಯುವ '73-ಕಾಳವೆ ಬಾವಿಗಳನ್ನು | 
' ಸೀರು ಕೊರೆಸಲಾಗಿದೆ. | ತೋಟಗಾರಿಕೆ ಇಲಾಖೆ 
2018-19ನೇ ಸಾಲಿನಲ್ಲಿ ನಂದಿಗಿರಿಧಾಮದಲ್ಲಿ 


' ಪ್ರವಾಸೋದ್ಯಮ ಇಲಾಖೆವತಿಯಿಂದ ಅಗತ್ಯ . ಮೂಲಭೂತ 
ಸೌಕರ್ಯಗಳನ್ನು ಒದಗಿಸಲು ರೂ.10.00 ಕೋಟಿ ಅಂದಾಜು 
ವೆಚ್ಚಗಳಲ್ಲಿ  ಕೈಡೊಳ್ಳಲು ಸರ್ಕಾರದ ಅನುಮೋದನೆ 
ಪಡೆಯಲಾಗಿದೆ. ಪ: ಸಂಬಂಧ ಅಂದಾಜು ಪಟ್ಟಿಗಳನ್ನು 
ಸಿದ್ದಪಡಿಸಿಕೊಳ್ಳಲಾಗುತ್ತಿದೆ. 


3 


| 


2. ಸ್ಥಂದಗಿರಿ: ಸೃಂದಗಿರಿಷು ಅರಣ್ಯ ಇಲಾಖಾ ವ್ಯಾಪ್ತಿಗೆ 
ಬರುತ್ತದೆ. ಇದು ಅರಣ್ಯ ಸಂರಕ್ಸಿತ ಪ್ರದೇಶವಾಗಿರುತ್ತದೆ. 
ಸೃಂದಗಿರಿಯಲ್ಲಿ ಮಾತ್ರ ಪ್ರವಾಸಿಗರಿಗೆ ಚಾರಣ | 
ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ... ಸದರಿ... ಚಾರಣವನ್ನು 


| ಅರಣ್ಯ - ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಇ 
ಟೂರಿಸಂ ಮಂಡಳಿಯ ಮುಖಾಂತರ ' ಆನ್‌ ಲೈನ್‌ನಲ್ಲಿ 
ಕಾರ್ಯ ನಿರ್ವಹಿಸಲಾಗಿರುತ್ತದೆ ಮತ್ತು ಮೂಲಭೂತ 
ಸೌಕರ್ಯಗಳಿಗಾಗಿ ಉಪ ಅರಣ್ಯ ಸಂರಕ್ಸಣಾಧಿಕಾರಿ 
ಚಿಕ್ಕಬಳ್ಳಾಪುರ ರವರು ಅರಣ್ಯ ಇಲಾಖೆಯ ಮುಖ್ಯ 
ಕಛೇರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 

3. ಉಳಿದ ಚೆನ್ನುಗಿರಿ, ಬ್ರಹ್ಮಗಿರಿ, ವರ್ಧನಗಿರಿಗಳು ಅರಣ್ಯ 
ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಸದರಿ ಗಿರಿಗಳು 
ಮೀಸಲು ಅರಣ್ಯ ಪ್ರದೇಶವಾಗಿರುತ್ತದೆ. 

4. ರಾಮನಗರ ಜಲ್ಲೆಯ ಸಾವನದುರ್ಗ ಪ್ರದೇಶದಲ್ಲಿ 2014- 
15ನೇ ಸಾಲಿನಲ್ಲಿ ರೂ.15.00 ಲಕ್ಸಗಳ ಅಂದಾಜು 
ಮೊತ್ತದಲ್ಲಿ ಶೌಚಾಲಯ ನಿಮಾಣ ಮಾಡಲಾಗಿದೆ 
ಹಾಗೂ 2018-19ನೇ ಸಾಲಿನಲ್ಲಿ ಮಾಗಡಿ ತಾಲ್ಲೂಕಿನಲ್ಲಿ 
ಸಾವನದುರ್ಗ ಮತ್ತು ಮಂಚನಬೆಲೆ ಹಾಗೂ ಮಾಗಡಿ 
ಪಟ್ಟಣದಲ್ಲಿರುವ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನ ಈ 
ತಾಣಗಳಿಗೆ ಸಂಪರ್ಕ ರಸ್ತೆ ಹಾಗೂ ಮೂಲಭೂತ 
ಸೌಲಭ್ಯಗಳ ಅಭಿವೃದ್ಧಿ ಕಾಮಗಾರಿಯನ್ನು ರೂ.200.00 | 
ಲಕ್ಷಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಸರ್ಕಾರದ | 
ಆದೇಶ ಪಡೆಯಲಾಗಿದೆ. ಕಾಮಗಾರಿ ಪ್ರಾರಂಭಿಸಬೇಕಿದೆ. 


ಈ) ಎತ್ತರದ `ಅಪಾಯೆಕರ ತಾಣಗಳಲ್ಲಿ 


ಪ್ರವಾಸಿಗರು ಪ್ರವೇಶ ನಿರ್ಬಂಧಿಸಿ, 
ಕುಡಿತದಂತಹೆ ಸಮಸ್ಯೆ ತಡೆಯಲು 
ಸುರಕ್ಷಾ ಕ್ರಮಗಳನ್ನು 
ವಹಿಸಲಾಗಿದೆಯೇ; 


ಸಂದಿಗಿರಿಧಾಮದಲ್ಲಿ ಪ್ರವಾಸೋದ್ಯಮ ಇಲಾಖೆ, 
ತೋಟಿಗಾರಿಕೆ ಇಲಾಖೆ ವತಿಯಿಂದ ಅಪಾಯಕಾರಿ 
ಪ್ರದೇಶಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿದ್ದು ಸೂಚನಾ 
ಘಲಕಗಳನ್ನು ಅಳವಡಿಸಲಾಗಿದೆ ಹಾಗೂ ಕುಡಿತದ ಸಮಸ್ಯ 
ತಡೌಯಲು ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. 

ಸಾವನದುರ್ಗದಲ್ಲಿ ಧೂಮಪಾನ . ಹಾಗೂ ಮಧ್ಯಪಾನ 
ನಿಷೇಧ ಭೋರ್ಡ್‌ಗಳನ್ನು ಅಳವಡಿಸಲಾಗಿದೆ. 

ಪ್ರವಾಸಿಗರ ಸುರಕ್ಕತೆಗಾಗಿ ಸಾವನದುರ್ಗದಲ್ಲಿ 02 
ಪ್ರವಾಸಿ ಮಿತ್ರ ಸಿಬ್ಬಂದಿಯನ್ನು ಮತ್ತು ನಂದಿಗಿರಿಧಾಮದಲ್ಲಿ 
01 ಪ್ರವಾಸಿ ಮಿತ್ರ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 

ಸ್ಕಂದಗಿರಿ, ಚೆನ್ನಗಿರಿ, ಬ್ರಹ್ಯಗಿರಿ, ವರ್ಧನಗಿರಿಗಳು 
ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದು ಅರಣ್ಯ 
ಸಂರಕ್ಷಿತ ಪ್ರದೇಶವಾಗಿರುತ್ತದೆ. ಅರಣ್ಯ ಇಲಾಖಾ ಸಿಬ್ಬಂದಿಗಳ 
ಮೂಲಕ ಅರಿವು ಮೂಡಿಸುತ್ತಿದ್ದ, ಯಾವುದೇ ಅಹಿತಕರ 
ಘಟಿನೆ ನಡೆಯದಂತೆ ಮುಂಜಾಗ್ರತ ಕ್ಷಮ ವಹಿಸಲಾಗಿರುತ್ತದೆ. 


Me ಪಶ್ನೆ" - "”' ಉತ್ತರ 
ಸಂ. "ಪ್ರಶ್ನೆ ್‌ | 
ಉ) | ಗ್ರಾಮೀಣ ಭಾಗದ ನಿರುದ್ಯೋಗಿ' ಯುವ, ಪ್ರವಾಸೋದ್ಯಮ' ಇಲಾಖೆಯ ಮುಂದ್‌ `ಈ ರೀತಿಯ 


| ಪ್ರವಾಸೀ | ಮಾರ್ಗದರ್ಶಿ (ture | ಪ್ರಸ್ತಾವನೆ ಇರುವುದಿಲ್ಲ. 
ಕೈಗೊಂಡ ಕ್ರಮಗಳೇನು? 


ಪ್ರಬ 05 ಪ್ರವಾವಿ. 2019 " oo Wr 


(ಸಾುಠಠೆ. ಮಹೇಶ್‌) 
ಪ್ರವಾಸೋದ್ಯಮ ಮತ್ತು ರೇಷ್ಮೆ 
ಸಚಿವರು 


